ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ಸಣ್ಣ ನೀರಾವರಿ ಯೋಜನೆ ಬಗ್ಗೆ 


ಶ್ರೀಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದಚುನಾಯಿತರಾದವರು):- 


1257 (1514) ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ 
ನೀರಾವರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಸಣ್ಣ ನೀರಾವರಿ ಇಲಾಖೆಯಲ್ಲಿರುವ ವಿವಿಧ ಯೋಜನೆಗಳಾವುವು; ಬಿಡುಗಡೆ ಮಾಡಲಾದ 
ಅನುದಾನ ಎಷ್ಟು ; ಜಿಲ್ಲಾವಾರು, ಯೋಜನಾವಾರು ವಿವರ ನೀಡುವುದು ; (ಬೀದರ್‌ ಜಿಲ್ಲೆಯ 
ತಾಲ್ಲೂಕುವಾರು ಫಲಾನುಭವಿಗಳವಾರು, ಯೋಜನಾವಾರು ಪ್ರತ್ಯೇಕ ವರದಿ ನೀಡುವುದು) 


(ಆ) ಬೀದರ್‌ ಜಿಲ್ಲೆಯಲ್ಲಿ ಕಳೆದ ವರ್ಷದಿಂದ ಇಲ್ಲಿಯವರೆಗೆ ಎಷ್ಟು ಚೌಕ್‌ ಡ್ಯಾಂಗಳನ್ನು ಮಂಜೂರು 
ಮಾಡಲಾಗಿದೆ ; ಪ್ರತಿ ಚೆಕ್‌ ಡ್ಯಾಂಗಳಿಗೆ ಬಿಡುಗಡೆಯಾದ ಅನುದಾನವೆಷ್ಟು ; ಮತ್ತು ಇವುಗಳಲ್ಲಿ ಎಷ್ಟು 
ಪೂರ್ಣಗೊಂಡಿವೆ ; ಹಾಗೂ ಅಪೂರ್ಣಗೊಂಡ ಜೌಕ್‌ ಡ್ಯಾಂಗಳೆಷ್ಟು ; ಇದಕ್ಕ ಕಾರಣವೇನು ; 
(ತಾಲ್ಲೂಕುವಾರು ವಿವರ ನೀಡುವುದು) 


(ಇ) ಬೀದರ್‌ ಜಿಲ್ಲೆಯಲ್ಲಿ ಚೌಕ್‌ ಡ್ಯಾಂ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಲಾಗಿದೆ ? (ವಿವರ ನೀಡುವುದು) 


